ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 23-03-2021 ಪ್ರಶ್ನೆ ಸಂಖ್ಯೆ: 1687(1939) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ.ಸಿ. ಕೊಂಡಯ್ಯ(ಸ್ಮಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 


ವಿಷಯ: ರಸ್ತೆಮತ್ತು ಚರಂಡಿ ನಿರ್ಮಾಣ ಇಲ್ಲದೆ ನಿವಾಸಿಗಳಿಗೆ ತೊಂದರೆಯಾಗುತ್ತಿರುವ ಬಗ್ಗೆ 


(ಅ) ರಾಮನಗರ ಜಿಲ್ಲೆ ರಾಮನಗರ ಟೌನ್‌ ವ್ಯಾಪ್ಲಿಗೆ ಒಳಪಟ್ಟಿರುವ ಜೀಗೇನಹಳ್ಳಿ ಗ್ರಾಮದ 
ಗ್ರಾಮರಠಾಣೆಯ (ವೂರು) ವ್ಯಾಪ್ತಿಯಲ್ಲಿ ಬರುವ ನಿವೇಶನದಾರರ/ಕಟ್ಟಿಡದಾರರ ಖಾತೆದಾರರ 
ಹೆಸರು ಅಳತೆ ಮತ್ತು ಖಾತೆಯ ಸಂಖ್ಯೆ ನೀಡಲಾಗುವುದೇ; 


(ಆ) ಸದರಿ ಗ್ರಾಮರಠಾಣೆಯ ವ್ಯಾಪ್ಲಿಯಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಇಲ್ಲದೇ 
ಮಳೆಗಾಲದಲ್ಲಿ ಇಲ್ಲಿನ ನಿವಾಸಿಗಳಿಗೆ ತೊಂದರೆಯಾಗುತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಇ) ಸದರಿ ಬಡಾವಣೆಗೆ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಯನ್ನು ಕೈಗೊಳ್ಳಲು 
ಅಗತ್ಯ ಕ್ರಮಕ್ಕೆ ಗೊಳ್ಳಲಾಗುವುದೇ? 


